


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೩, ೨೦೧೪ (ಫಾಲ್ಗುಣ ೨೨, ಶಕ ವರ್ಷ ೧೯೩೫) ಸಂಚಿಕೆ ೧೧ 
Volume 149 Bangalore, Thursday, March 13, 2014 (Phalguna 22, Shaka Varsha 1935) Issue 11 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಾಆ 133 ಐಡಿಎಂ 2013, ಬೆಂಗಳೂರು, ದಿನಾಂಕ : 29-08-2013. 
ರಿಜಿಸ್ಟಾರ್‌ ಜನರಲ್‌ ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ ಜಿಒಬಿ (1) 1(1)/2013, ದಿನಾಂಕ 


29-07-2013ರಲ್ಲಿ ಅಧ್ಯಕ್ಷಾಧಿಕಾರಿಗಳು, ಕಾರ್ಮಿಕ ನ್ಯಾಯಾಲಯ, ಮಂಗಳೂರು ದಕ್ಷಿಣ ಕನ್ನಡ ಇಲ್ಲಿ ತೆರವಾದ ಹುದ್ದೆಗೆ V ಹೆಚ್ಚುವರಿ ಜಿಲ್ಲಾ ಮತ್ತು 


ಸೆಷನ್ಸ್‌ ನ್ಯಾಯಾಧೀಶರು ಮಂಗಳೂರು ದಕ್ಷಿಣ ಕನ್ನಡ ಇವರನ್ನು ತಕ್ಷಣ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸಮವರ್ತಿ 
ಪ್ರಭಾರದಲ್ಲಿಡುವಂತೆ ಕೋರಿರುತ್ತಾರೆ. 


ಅದರಂತೆ, IV ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು ಮಂಗಳೂರು ದಕ್ಷಿಣ ಕನ್ನಡ ಇವರನ್ನು ತಕ್ಷಣವೇ ಜಾರಿಗೆ ಬರುವಂತೆ ಮತ್ತು 


ಮುಂದಿನ ಆದೇಶದವರೆಗೆ ಅಧ್ಯಕ್ಷಾಧಿಕಾರಿಗಳು, ಕಾರ್ಮಿಕ ನ್ಯಾಯಾಲಯ, ಮಂಗಳೂರು ದಕ್ಷಿಣ ಕನ್ನಡ ಈ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸಲು ಸಮವರ್ತಿ 
ಪ್ರಭಾರದಲ್ಲಿಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R. 548 ಗೋವಿಂದಸ್ವಾಮಿ 
ಪೀಠಾಧಿಕಾರಿ-5, 
ಕಾರ್ಮಿಕ ಇಲಾಖೆ, (ಕಾರಾವಿಯೋ (ವೈ) ಸೇವೆಗಳು). 
ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ತೋಳ 45 ರೇಉನಿ 2013, ಬೆಂಗಳೂರು, ದಿನಾಂಕ : 23-08-2013. 


ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಮತ್ತು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತದ ಆರ್ಟಿಕಲ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಜಿ.ಎಸ್‌. ಶಿವಸ್ವಾಮಿ, ಭಾ.ಆ.ಸೇ. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ರೇಷ್ಮೆ ನಿರ್ದೇಶಕರು ಇವರನ್ನು ಡಾ| ಎನ್‌. ನಾಗಾಂಬಿಕಾ ದೇವಿ, ಭಾ.ಆ.ಸೇ., ಹಿಂದಿನ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ 
ನಿರ್ದೇಶಕರು ಇವರ ಸ್ಥಾನದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಮತ್ತು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತದ 
ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಉಮಾವತಿ 


೧.೧, 553 


ಪೀಠಾಧಿಕಾರಿ (ಪ್ರಭಾರ), 
ತೋಟಗಾರಿಕೆ ಇಲಾಖೆ, (ರೇಷ್ಮ). 
(೪೫) 


೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೧೪ ಭಾಗ ೨ 





ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಾರಿಇ 10 ನಸಾಸೇ 2013, ಬೆಂಗಳೂರು, ದಿನಾಂಕ : 05-11-2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಾರಿಇ 12 ವಾಈಸೇ 2013, ದಿನಾಂಕ : 23-05-2013ರಲ್ಲಿ ಶ್ರೀ ಪಿ. ರವಿಕುಮಾರ್‌, ಭಾ.ಆ.ಸೇ. ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ ಇವರನ್ನು ಡಿ. ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್‌ ಲಿ., ನಿರ್ದೇಶಕರನ್ನಾಗಿ ಹಾಗೂ ಅಧ್ಯಕ್ಷರನ್ನಾಗಿ ನೇಮಕ 
ಮಾಡಲಾಗಿದ್ದು, ಸದರಿ ಅಧಿಸೂಚನೆಯನ್ನು ಹಿಂಪಡೆದು, ಶ್ರೀ ಕೆ. ಅಮರನಾರಾಯಣ, ಭಾ.ಆ.ಸೇ. ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಇವರನ್ನು 
ಡಿ. ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್‌ ಲಿ., ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


P.R. 66 ಕೆ. ಬೀರೇಶ್‌ 
50-25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ. 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಾರಿಇ 22 ವಾಈಸೇ 2012, ಬೆಂಗಳೂರು, ದಿನಾಂಕ : 16-11-2013. 

ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ 5 ಉಪಕಲಂ (2)ರಲ್ಲಿ ಹಾಗೂ ಕರ್ನಾಟಕ ರಾಜ್ಯ 
ರಸ್ತೆ ಸಾರಿಗೆ ನಿಗಮದ ನಿಯಮಾವಳಿಗಳು 1961ರ ನಿಯಮ 3(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಅಜಯ ಸೇಠ್‌, ಸರ್ಕಾರದ 
ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ (ಆಯವ್ಯಯ ಮತ್ತು ಸಂಪನ್ಮೂಲ), ವಿಧಾನಸೌಧ, ಬೆಂಗಳೂರು ಇವರನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ 
ಸಂಸ್ಥೆಯ ನಿರ್ದೇಶಕರ ಮಂಡಳಿಗೆ ಅಧಿಕಾರಿಯುತ ನಿರ್ದೇಶಕರನ್ನಾಗಿ ನೇಮಿಸಲಾಗಿತ್ತು. 

ಶ್ರೀ ಅಜಯ ಸೇಠ್‌, ಸರ್ಕಾರದ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ (ಆಯವ್ಯಯ ಮತ್ತು ಸಂಪನ್ಮೂಲ) ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನಕ್ಕೆ ಶ್ರೀ ರಣದೀಪ್‌ ಡಿ. ಭಾ.ಆ.ಸೇ. ಸರ್ಕಾರದ ಉಪ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ (ಆಯವ್ಯಯ ಮತ್ತು ಸಂಪನ್ಮೂಲ) ಇವರನ್ನು 
ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿರ್ದೇಶಕರ ಮಂಡಳಿಗೆ ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


P.R. 67 ಕೆ. ಬೀರೇಶ್‌ 
50-25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ. 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಾರಿಇ 25 ವಾಈಸೇ 2013, ಬೆಂಗಳೂರು, ದಿನಾಂಕ : 11-11-2013. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 888 ಎಸ್‌ಎಎಸ್‌ 2013, ದಿನಾಂಕ : 08-11-2013ರಲ್ಲಿ 
ಶ್ರೀ ಉಮೇಶ ಹೆಚ್‌. ಕುಸುಗಲ್ಲ, ಕ.ಆ.ಸೇ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಹಾವೇರಿ ಇವರನ್ನು ವಾಯುವ್ಯ ಕರ್ನಾಟಕ ರಸ್ತೆ 
ಸಾರಿಗೆ ಸಂಸ್ಥೆ, ಹುಬ್ಬಳ್ಳಿ ಇಲ್ಲಿಯ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ನೇಮಿಸಲು ಸದರಿಯವರ ಸೇವೆಯನ್ನು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ರಸ್ತೆ ಸಾರಿಗೆ ನಿಗಮಗಳ ಕಾಯ್ದೆ 1950ರ (ಕೇಂದ್ರದ 1950ರ 64ನೇ ಕಾಯ್ದೆ) ಕಲಂ 141) ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಶ್ರೀ ಉಮೇಶ. ಹೆಚ್‌. ಕುಸುಗಲ್ಲ, ಕ.ಆ.ಸೇ. ಇವರನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಹುಬ್ಬಳ್ಳಿ ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ 
ಶ್ರೀ ನೂರ್‌ಮನ್ಸೂರ್‌, ವ್ಯವಸ್ಥಾಪಕ ನಿರ್ದೇಶಕರು (ಪ್ರ) ಇವರ ಜಾಗಕ್ಕೆ ನೇಮಿಸಿದೆ. 

ಮುಂದುವರೆದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿಯಮಾವಳಿಗಳು 1961ರ ನಿಯಮ 3(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಉಮೇಶ ಹೆಜ್‌. ಕುಸುಗಲ್ಲ, ಕ.ಆ.ಸೇ. ವ್ಯವಸ್ಥಾಪಕ ನಿರ್ದೇಶಕರು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಹುಬ್ಬಳ್ಳಿ ಇವರನ್ನು 
ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಹುಬ್ಬಳ್ಳಿ, ಕರ್ನಾಟಕ ರಾಜ್ಯ ರಸ್ಕೆ ಸಾರಿಗೆ ಸಂಸ್ಥೆ, ಬೆಂಗಳೂರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, 
ಬೆಂಗಳೂರು, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಗುಲ್ಬರ್ಗಾ ನಿಗಮಗಳ ಮಂಡಳಿಗಳಲ್ಲಿ ಅಧಿಕಾರಿಯುತ ನಿರ್ದೇಶಕರಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 68 ಕೆ. ಬೀರೇಶ್‌ 
50-50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೧೪ ೪೭ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಮಮ 23 ಎಸ್‌ಜೆಡಿ 2014, ಬೆಂಗಳೂರು, ದಿನಾಂಕ : 22-01-2014. 
2014ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಗ್ರೂಪ್‌ 'ಎ' 
(ಹಿರಿಯ/ಕಿರಿಯ) ವೃಂದದ ಈ ಕೆಳಕಂಡ ಅಧಿಕಾರಿಗಳು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ 
ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 































































































ಜನವರಿ 2014 
ಕ್ರ.ಸಂ. ಅಧಿಕಾರಿಗಳ ಹೆಸರು, ಪದನಾಮ ಜನ್ಮ ದಿನಾಂಕ ವಯೋನಿವೃತ್ತಿ 
ಶ್ರೀ/ಶ್ರೀಮತಿ ಹೊಂದಲಿರುವ ದಿನಾಂಕ 
1, ಆರ್‌.ಎಸ್‌. ನಂದಿಕೂರ್‌, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ, ಉಪ 01-02-1954 31-01-2014 
ನಿರ್ದೇಶಕರ ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ರಾಯಚೂರು 
ಫೆಬ್ರವರಿ 2014 
ಮಾರ್ಚ್‌ 2014 
ಏಪ್ರಿಲ್‌ 2014 
I. ಚಂದ್ರ ಎಸ್‌.ಎಂ. ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, | 18-04-1954 30-04-2014 
ರಾಮನಗರ. 
2 ವಿ. ದೊರೈಸ್ವಾಮಿ, ಪಧಾನ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ 29-04-1954 30-04-2014 
ನಿಗಮ, ಬೆಂಗಳೂರು 
ಮೇ 2014 
1, ಹೆಚ್‌.ಬಿ. ದೇವರಾಜ್‌, ಹಿರಿಯ ಸಹಾಯಕ ನಿರ್ದೇಶಕರು, ಪ್ರಧಾನ ಕಛೇರಿ, ಮಹಿಳಾ 13-05-1954 31-05-2014 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆ೦ಗಳೂರು 
ಜೂನ್‌-2014 
ಜುಲೈ-2014 
ಆಗಸ್ಟ್‌-2014 
ಸೆಪ್ಟೆಂಬರ್‌-2014 
JE ಹೆಚ್‌.ಸಿ. ಚಿದಾನಂದ, ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 05-09-1954 30-09-2014 
ಹಾಸನ ಜಿಲ್ಲೆ 
2. ಉದಯಕುಮಾರ್‌ ಡಿ.ಕೆ. ನಿರೂಪಣಾಧಿಕಾರಿ, ಉಪನಿರ್ದೇಶಕರ ಕಛೇರಿ, ಮಹಿಳಾ ಮತ್ತು | 26-09-1954 30-09-2014 
ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಂಡ್ಯ 
ಅಕ್ಟೋಬರ್‌-2014 
ನವೆಂಬರ್‌ 2014 
ಡಿಸೆಂಬರ್‌-2014 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕಮಲಮ್ಮ 
೧.೧. 69 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ವಿಕಲಚೇತನರ ಹಾಗೂ 
ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ. 


೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೧೪ ಭಾಗ ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ : ಆಕುಕ 229 ಪಿಟಿಡಿ 2013, ಬೆಂಗಳೂರು, ದಿನಾಂಕ : 22-01-2014. 
ಅಧಿಸೂಚನೆ ಸಂಖ್ಯೆ : FW 110 PTD 2009, ದಿನಾಂಕ : 22-07-2011 ರ SCHEDULನ-॥ ರಲ್ಲಿನ ಈ ಕೆಳಕಂಡ ತಃಖೆಯಲ್ಲಿನ 


ಅಭ್ಯರ್ಥಿಗಳ ಕಲಂ 3 ರಲ್ಲಿನ ವಿವರಗಳನ್ನು ಕಲಂ 4 ರಲ್ಲಿರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


























ಕ್ರಮ ದಿನಾಂಕ : 22-07-2011ರ ಅಧಿಸೂಚನೆಯಲ್ಲಿನ ದಿನಾಂಕ : 22-07-2011ರ ಓದಿಕೊಳ್ಳಬೇಕಾಗಿರುವುದು 
ಸಂಖ್ಯೆ ಕ್ರಮ ಸಂಖ್ಯೆ ಅಧಿಸೂಚನೆಯಲ್ಲಿರುವುದು 
1 2 3 4 
AYURVEDA 
1. 24(ಆ) Dr. Sampathkumar 5. 80187 Dr. Sampatkumar Bellamma 
2. 26(ಆ) DOB : 19-04-1978 DOB : 19-04-1979 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ನರಸಿಂಹರಾಜು 
P.R. 70 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾ.ವೈ.ಪ. ಮತ್ತು ಸಮನ್ನಯ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 122 ಐಎಂಎಂ 2013, ಬೆಂಗಳೂರು, ದಿನಾಂಕ : 27-01-2014. 

ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಸಹಾಯಕ ಔಷಧ ನಿಯಂತ್ರಕರಿಗೆ ವೇತನ ಶ್ರೇಣಿ ರೂ. 36300-900-39000-1050- 
45300-1200-52500-1350-53850ರ ಉಪ ಔಷಧ ನಿಯಂತ್ರಕರ ಹುದ್ದೆಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಅವರ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 























ಕ್ರಮ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಮುಂಬಡ್ತಿ ನೀಡಿ ನೇಮಿಸಿದ ಹುದ್ದೆ 
ಸಂಖ್ಯೆ 
1. ಎಂ.ಎ. ವಕೀಲ್‌ ಅನ್ಸಾರಿ, ಉಪ ಔಷಧ ನಿಯಂತ್ರಕರು, | ಪ್ರಾದೇಶಿಕ ಕಛೇರಿ ಬಳ್ಳಾರಿ ಇಲ್ಲಿ ಖಾಲಿ ಇರುವ ಉಪ ಔಷಧ 
(ಸ್ವತಂತ್ರ ಪ್ರಭಾರ), ಪ್ರಾದೇಶಿಕ ಕಛೇರಿ, ಬಳ್ಳಾರಿ ನಿಯಂತ್ರಕರ ಹುದ್ದೆಗೆ 
2 ಶ್ರೀ ಆರ್‌. ವೆಂಕಟೇಶ್‌ ರೆಡ್ಡಿ ಸಹಾಯಕ ಔಷಧ | ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 142 ಐಎಂಎಂ 2011, ದಿನಾಂಕ 
ನಿಯಂತ್ರಕರು, ಚಿಕ್ಕಬಳ್ಳಾಪುರ ವೃತ್ತ, ಚಿಕ್ಕಬಳ್ಳಾಪುರ : 13-12-2013ರ ಅನುಬಂಧ- ರನ್ವಯ ಕೇಂದ್ರ ಕಛೇರಿಯಿಂದ 
ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಬೆಂಗಳೂರು ಇಲ್ಲಿಗೆ 
ಸ್ಥಳಾಂತರಿಸಿದ ಉಪ ಔಷಧ ನಿಯಂತ್ರಕರ ಹುದ್ದೆಗೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ನರಸಿಂಹರಾಜು 
P.R. 71 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾ.ವೈ.ಪ. ಮತ್ತು ಸಮನ್ಹಯ). 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ : ಲಾ 02 ಹೆಚ್‌ಆರ್‌ಎಸ್‌ 2012 (ಭಾಗ-1), ಬೆಂಗಳೂರು, ದಿನಾಂಕ : 29-01-2014. 
ರಿಜಿಸ್ಟಾರ್‌ ಜನರಲ್‌, ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆ೦ಗಳೂರು ಇವರ ಅಧಿಸೂಚನೆ ಸಂಖ್ಯೆ : R.0.C.GOB (1) 1/2014, ದಿನಾಂಕ : 
20-01-2014ರನ್ವಯ ಶ್ರೀ ಎಂ. ಮಹದೇವಯ್ಯ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 

ಆದೇಶದವರೆಗೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಬೆಂಗಳೂರು ಇಲ್ಲಿನ ಕಾರ್ಯದರ್ಶಿಯ ಖಾಲಿ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೧೪ ೪೯ 





ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲಾ 02 ಹೆಚ್‌ಆರ್‌ಎಸ್‌ 2012 (ಭಾಗ-1), ದಿನಾಂಕ : 26-09-2013ರಲ್ಲಿ ಡಾ॥ ಕೆ.ಎನ್‌. ಚಂದ್ರಶೇಖರ್‌, 
ನಿವೃತ್ತ ಕೆ.ಎ.ಎಸ್‌. (ಹಿರಿಯ ಸೂಪರ್‌ ಟೈಂ ಶ್ರೇಣಿ) ಅಧಿಕಾರಿಯವರನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಕಾರ್ಯದರ್ಶಿ ಹುದ್ದೆಗೆ 
ನೇಮಿಸಿರುವುದನ್ನು ಹಿಂಪಡೆಯಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ.ಜಿ.ಎ. ಮೂರ್ತಿ 
೧.೧. 72 ಸರ್ಕಾರದ ವಿಶೇಷ ಕಾರ್ಯದರ್ಶಿ, 
50-100 (ಅ೦ತರ ರಾಜ್ಯ ಜಲ ವಿವಾದ ಮತ್ತು ಮಾನವ ಹಕ್ಕುಗಳು) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಲಾ 44 ಎಲ್‌ಎಜಿ 2013, ಬೆಂಗಳೂರು, ದಿನಾಂಕ : 16-01-2014. 

ಶ್ರೀ ಆರ್‌.ಎಸ್‌. ಮುಗುಳಿ, ಅಪರ ಸರ್ಕಾರಿ ವಕೀಲರು, ರೋಣ ತಾಲ್ಲೂಕು, ಗದಗ ಜಿಲ್ಲೆ ಇವರ ಸೇವಾವಧಿಯಲ್ಲಿ ಗರಿಷ್ಠ ಅವಧಿಯು 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 5(4)ರನ್ವಯ ಮುಕ್ತಾಯವಾಗಿರುವ 
ಹಿನ್ನೆಲೆಯಲ್ಲಿ ಸದರಿ ಹುದ್ದೆಗೆ ನಿಯಮ 26(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ 
ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಶ್ರೀ ಮಹಾಗುಂಡಪ್ಪ ವಿರುಪಾಕ್ಷಪ್ಪ ಯಾಳಗಿ, ವಕೀಲರು, ಇವರನ್ನು ಗದಗ ಜಿಲ್ಲೆಯ ರೋಣ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 73 ಹೆಚ್‌.ಎಸ್‌. ಜಯರಾಮು 
50-25 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 650 ಮೈಅಪ್ರಾ 2013, ಬೆಂಗಳೂರು, ದಿನಾಂಕ : 18-01-2014. 
ಡಾ| ನಂಜುಂಡೇಗೌಡ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಪ್ರಸ್ತುತ ಕಾರ್ಯದರ್ಶಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು 
ಇವರು ದಿನಾಂಕ : 07-09-2013 ರಿಂದ 21-09-2013 ರವರೆಗೆ ಎರಡೂ ದಿನಗಳೂ ಸೇರಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು ನಿಯಮ 8(15)(ಎಫ್‌) ಅಡಿಯಲ್ಲಿ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌ 
೧.೧. 74 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 08 ಯುಡಬ್ಬ್ಯೂಇ 2014, ಬೆಂಗಳೂರು, ದಿನಾಂಕ : 22-01-2014. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಇ 428 ರಾಲೆಪ 2013, ದಿನಾಂಕ : 18-01-2014ರಲ್ಲಿ ಶ್ರೀಮತಿ ಇಂದಿರಮ್ಮ ಬಿ.ಜಿ. ಜಂಟಿ 
ನಿಯಂತ್ರಕರು, ಮುಖ್ಯ ಲೆಕ್ಕಾಧಿಕಾರಿ, ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯಲ್ಲಿ ಖಾಲಿ ಇರುವ ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಗೆ ನೇಮಕ ಮಾಡಲು ಸದರಿಯವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 


ಅದರಂತೆ ಶ್ರೀಮತಿ ಇಂದಿರಮ್ಮ ಬಿ.ಜಿ. ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಗರ 
ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 75 ಟಿ.ಎಂ. ವಾಸುದೇವರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೧೪ ಭಾಗ ೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 537 ಪಿಪಿಇ 2008, ಬೆಂಗಳೂರು, ದಿನಾಂಕ : 18-01-2014. 
ಶ್ರೀ ಕೆ. ಕೃಷ್ಣಮೂರ್ತಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 4ನೇ ಎಸಿಎಂಎಂ ನ್ಯಾಯಾಲಯ, ಬೆಂಗಳೂರು ನಗರ ಇವರಿಗೆ 
ವೇತನ ಶ್ರೇಣಿ ರೂ. 18150-450-19500-525-22650-600-26250-675-26925 ರ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ (ಹಿರಿಯ) 
ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ (ಪಿಪಿಪಿ) 1973ರನ್ವಯ ದಿನಾಂಕ : 05-04-2012 ರಿಂದಲೇ ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡಿ, 
ಸದರಿಯವರನ್ನು 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


P.R. 76 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 1073 ಸೆಅಸೆ 2013, ಬೆಂಗಳೂರು, ದಿನಾಂಕ : 2ನೇ ಜನವರಿ, 2014. 


ಶ್ರೀ ಮೊಹ್ಮದ್‌ ಮೊಹಿನ್‌, ಭಾ.ಆ.ಸೇ. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರನ್ನು ಆಡಳಿತಾಧಿಕಾರಿ, ಅಚ್ಚುಕಟ್ಟು 
ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ (ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆಗಳು), ಬೆಳಗಾವಿ ಹುದ್ದೆಯ ಅಧಿಕ ಪ್ರಭಾರದಿಂದ ಬಿಡುಗಡೆಗೊಳಿಸಿ, ಪ್ರಾದೇಶಿಕ 
ಆಯುಕ್ತರು, ಬೆಳಗಾವಿ ವಿಭಾಗ, ಬೆಳಗಾವಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಡಳಿತಾಧಿಕಾರಿ, ಅಚ್ಚುಕಟ್ಟು 
ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ (ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆಗಳು), ಬೆಳಗಾವಿ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಹೆಚ್‌. ನಾರಾಯಣಸ್ವಾಮಿ 
೧.೧. 77 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವೆಗಳು-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 1074 ಸೆಅಸೆ 2013, ಬೆಂಗಳೂರು, ದಿನಾಂಕ : 3ನೇ ಜನವರಿ, 2014. 
ಶ್ರೀಮತಿ ಎಂ.ವಿ. ಸಾವಿತ್ರಿ, ಭಾ.ಆ.ಸೇ. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ, ಬೆ೦ಗಳೂರು 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಎಂ.ವಿ. ವೇದಮೂರ್ತಿ, ಭಾ.ಆ.ಸೇ. ಇವರ ವಯೋನಿವೃತ್ತಿಯಿಂದ 
ತೆರವಾದ ಆಯುಕ್ತರು, ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಹೆಚ್‌. ನಾರಾಯಣಸ್ವಾಮಿ 
೧.೧. 78 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವೆಗಳು-1). 
PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 10 SAS 2014, Bangalore, dated 6" January, 2014. 


Shri: T.V. Manjunatha, IFS (TN: 93), under orders of transfer as Registrar, Karnataka State Law University, Hubli is posted 
with immediate effect and until further orders as Chief Executive officer, Zilla Panchayat, Dharwad vice Shri. P .A. Meghannavar, 
IAS, transferred. 


The Notification No. DPAR 274 SFP 2013, dated 23-12-2013 posting Shri. T.V. Manjunatha, IFS (TN:93), Conservator of 
Forests as Registrar, Karnataka State Law University, Hubli stands cancelled. 


Shri. P.A. Meghannavar, IAS (KN:2005), Chief Executive officer, Zilla Panchayat, Dharwad is transferred with immediate 
effect and posted until further orders as Registrar, Karnataka State Law University, Hubli in the existing vacancy. 


The services of Shri. D. Kiran, IRS, Additional Commissioner (Finance), Bruhat Bangalore Mahanagara Palike (BBMP), 
Bangalore are withdrawn from Urban Development Department with immediate effect and placed at the disposal of Energy Department 
for being posted until further orders as Managing Director, Chamundeshwari Electric Supply Company (CHESCOM), Mysore in the 
existing vacancy. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೧೪ ೫೧ 





The Notification No. DPAR 921 SAS 2013, dated 16-11-2013 posting Shri. D. Kiran, IRS, Additional Commissioner (Finance), 
Bruhat Bangalore Mahanagara Palike (BBMP), Bangalore as Managing Director, Mysore Paper Mills Limited, Bangalore stands 
cancelled. 


By Order and in the name of the Governor of Karnataka 
P.R. 79 U.H.Narayanaswamy 
Under Secretary to Government 
DP & AR (Services - |) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 31 SAS 2014, Bangalore, dated 10" January ,2014. 
Shri. Naveen Raj Singh, IAS (KN:98), Commissioner, Karnataka Rural Water Supply & Sanitation Agency & E/o 


Secretary to Government, RD&PR Department is transferred with immediate effect and posted until further orders as Commissioner, 
Employment & Training, Bangalore in the existing vacancy. 

Dr. Shamla lqbal, IAS (KN:2002), Joint Director, Training, Administrative Training Institute, Mysore is transferred with 
immediate effect and posted until further orders as Additional Mission Director, SAKALA, Bangalore in the existing vacancy. 


Smt. Salma K. Fahim, IAS (KN:2006), waiting for posting is posted with immediate effect and until further orders as Director, 
Karnataka Rural Water Supply & Sanitation Agency & E/o Deputy Secretary to Government, RD&PR Department vice Shri. 
Naveen Raj Singh, IAS transferred. 


Shri. S.S.Nakul, IAS (KN:2010), Senior Assistant Commissioner, Tumkur Sub-Division, Tumkur is transferred with 
immediate effect and posted until further orders as Director, Information Technology & Bio-Technology Department in the existing 
vacancy. 


Smt. N.Manjushree, IAS (KN:2010), Senior Assistant Commissioner, Raichur Sub-Division, Raichur is transferred with 
immediate effect and posted until further orders as Chief Executive Officer, Zilla Panchayat, Chitradurga vice 
Shri. K.M. Narayanaswamy, IFS transferred. 


Smt. M. Kanaga Valli, IAS (KN:2010), Senior Assistant Commissioner, Bidar Sub-Division, Bidar is transferred with 
immediate effect and posted until further orders as Chief Executive Officer, Zilla Panchayat, Udupi vice Shri, K. Prabhakar Sharma, 
KAS, transferred. 


Smt. R. Vinoth Priya, IAS (KN:2010), Senior Assistant Commissioner, Hunsur Sub-Division, Hunsur is transferred with 
immediate effect and posted until further orders as Chief Executive Offirer, Zilla Panchayat, Kolar vice Shri. Zulfikarulla, RDPR 
Services transferred. 


Shri. B.M. Vijayshankar, KAS, Additional Managing Director, KBITS, Bangalore is transferred with immediate effect and 
posted until further orders as Director, Employment & Training, Bangalore in the newly created post. 
By Order and in the name of the Governor of Karnataka 
P.R. 80 U.H.Narayanaswamy 
Under Secretary to Government 
DP & AR (Services -1) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 189 SAS 2013 Bangalore, dated 5" November, 2013. 
Shri V. Umesh IAS (KN : 81), Additional Chief Secretary -cum- Development Commissioner is transferred with 
immediate effect and posted until further orders as Additional Chief Secretary to Government in the existing vacancy. 


Shri. G.V. Krishna Rau, IAS (KN : 82), Additional Chief Secretary to Government, Co-Operation Department is 
transferred with immediate effect and posted until further orders as Additional Chief Secretary -cum- Development Commissioner 
vice Shri. V. Umesh, IAS transferred. 


The services of Dr. C. Somasekhara, IAS (KN : 97), Managing Director, Karnataka Small Scale Industries Development 
Corporation, Bangalore are withdrawn from Commerce & Industries Department with immediate effect and posted until further orders 
as Secretary to Government, Co-operation Department vice Shri. G.V. Krishna Rau, IAS transferred. 


By Order and in the name of the Governor of Karnataka 
P.R. 81 U.H.Narayanaswamy 
Under Secretary to Government 
DP & AR (Services -1) 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೧೪ ಭಾಗ ೨ 














PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 189 SAS 2013, Bangalore, dated 31° October, 2013. 


Smt. G. Latha Krishna Rau, IAS (KN:82), Principal Secretary to Government, Food, Civil Supplies & Consumer Affairs 
Department is promoted to officiate in the Apex Scale of IAS carrying the pay scale of Rs. 80000/- (fixed), with effect from 01-11-2013 
‘and posted until further orders as Additional Chief Secretary to Government, Food, Civil Supplies & Consumer Affairs 
Department. 


Government hereby declare u/r 9 of IAS (Pay) Rules, 2007 that the post of Additional Chief Secretary to Government, Food, 
Civil Supplies & Consumer Affairs Department in the Apex Scale of IAS i.e. Rs.80000/- (fixed), is equivalent in status and responsibilities 
to the Cadre post of Additional Chief Secretary to Government included in the Schedule || to the said Rules. 


By Order and in the name of the Governor of Karnataka 
P.R. 82 U.H.Narayanaswamy 
Under Secretary to Government 
DP & AR (Services -1) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 205 SPS 2013. Bangalore, Dated: 12.12.2013. 


Sri K.S.R. Charan Reddy, IPS (KN-93), Inspector General of Police, Training, Bangalore is transferred with immediate 
effect and posted until further orders as Inspector General of Police & Secretary to Government, Home Department (PCAS), 
Bangalore in the existing vacancy. 


Sri K.S.R. Charan Reddy, IPS (KN-93) is also placed in additional charge of the post of Inspector General of Police, 
Training, Bangalore until further orders. 


Sri R. Hitendra, IPS (KN-1996), Deputy Inspector General of Police, Prison, Bangalore is transferred with immediate 
effect and posted until further orders as Deputy Inspector General of Police & Commissioner of Police, Mangalore City, Mangalore 
vice Sri Manish Kharbikar, IPS transferred. 


Sri B.A. Padmanayan, IPS (KN-1997), Deputy Inspector General of Police & Commissioner of Police, Hubli-Dharwad 
City, Hubli is transferred with immediate effect and posted until further orders as Deputy Inspector General of Police, Prison, 
Bangalore vice Sri. R. Hitendra IPS transferred. 


Sri Manish Kharbikar, IPS (KN-1998), Deputy Inspector General of Police & Commissioner of Police, Mangalore City, 
Mangalore is transferred with immediate effect and posted until further orders as Deputy Inspector General of Police, Karnataka 
State Reserve Police, Bangalore vice Sri Ravindra Prasad, IPS transferred. 


Sri Ravindra Prasad, IPS (KN-1998), Deputy Inspector General of Police, Karnataka State Reserve Police, Bangalore is 
transferred with immediate effect and posted until further orders as Deputy Inspector General of Police & Commissioner of Police, 
Hubli-Dharwad City, Hubli vice Sri B.A. Padmanayan, IPS transferred. 


By Order and in the name of the Governor of Karnataka 
P.R. 83 J.D. Madhuchandra Tejaswi 
Under Secretary to Government 
DP & AR (Services - IV) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 205 SPS 2013. Bangalore, Dated: 18.11.2013. 


Sri R. Hitendra, IPS (KN-1996), Waiting for posting is posted with immediate effect and until further orders as Deputy 
Inspector General of Police, Prison, Bangalore in the existing vacancy. 


By Order and in the name of the Governor of Karnataka 
P.R. 84 J.D. Madhuchandra Tejaswi 
Under Secretary to Government 
DP & AR (Services - IV) 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


